ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸುವ ಸಚಿವರು 


: 910 
: ಶ್ರೀ ಕಾಂತರಾಜ್‌ (ಬಿಎಂಎಲ್‌) 
: ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 


ಉತ್ತರಿಸುವ ದಿನಾಂಕ : 13-03-2020 

ಕೃಸ ಪಕ್ನೆ ಉತ್ತರ 

ಅ | ತುಮಕೂರು ನಗರದಲ್ಲಿರುವ ಜಿಲ್ಲಾ |ಹೌದು, 
ಬಸ್‌ ನಿಲ್ದಾಣವನ್ನು ತೆರವುಗೊಳಿಸಿ, | ತೃಮೃಕ್ಷೂರು ನಗರದಲ್ಲಿರುವ ಜಿಲ್ಲಾ ಬಸ್‌ ನಿಲ್ದಾಣವನ್ನು ತೆರವುಗೊಳಿಸಿ, 
ಹೊಸ ಬಸ್‌ ನಿಲ್ದಾಣವನ್ನು ನಿರ್ಮಾಣ | ಹ್ಞೂಸ್ತ ಬಸ್‌ ನಿಲ್ದಾಣವನ್ನು ನಿರ್ಮಾಣ ಮಾಡುವ ಕಾಮಗಾರಿಯು 
ಮಾಡಲಾಗುತ್ತಿದೆಯೇ; ಪ್ರಗತಿಯಲ್ಲಿದೆ. 

ಆ |ಹಾಗಿದ್ದಲ್ಲಿ, ಈ ಬಸ್‌ ನಿಲ್ದಾಣ ಒಟ್ಟು ಹೊಸ ಬಸ್‌ ನಿಲ್ದಾಣವನ್ನು ನಿರ್ಮಿಸುತ್ತಿರುವ ನಿವೇಶನದ 
ಎಷ್ಟು ವಿಸೀರ್ಣದ ಜಾಗವನ್ನು | ವಿಸ್ಲೀರ್ಣವು 04 ಎಕರೆ 17 ಗುಂಟೆ ಇರುತ್ತದೆ. ಸದರಿ ಬಸ್‌ ನಿಲ್ದಾಣದಲ್ಲಿ 
ಹೊಂದಿದೆ ಹಾಗೂ ಈ ಹೊಸ ಬಸ್‌ | ಈ ಕೆಳಕಂಡ ಸೌಲಭ್ಯಗಳನ್ನು ಕಲ್ಲಿಸಲು ಯೋಜಿಸಲಾಗಿದೆ. 
ನಿಲ್ದಾಣದಲ್ಲಿ ಬರುವ ಸೌಲಭ್ಯಗಳೇನು; ¥ 
ಮಾಹಿತಿ ನೀಡುವುದು; * ನೆಲಮಾಳಿಗೆ ಅಂತಸ್ತು; ದ್ವಿಚಕ್ರ ವಾಹನ ಮತ್ತು ಕಾರುಗಳ ನಿಲುಗಡೆ. 

* ಕೆಳ ನೆಲಅಂತಸ್ತು: ನಗರ ಸಾರಿಗೆ ಬಸ್‌ ನಿಲ್ದಾಣ, . ಶೌಚಾಲಯ 
ವ್ಯವಸ್ಥೆ, ಆಡಳಿತ ಕಛೇರಿ. 

* ಮೇಲಿನ ನೆಲಅಂತಸ್ತು; ಗ್ರಾಮಾಂತರ ಸಾರಿಗೆ ಬಸ್‌ ನಿಲ್ದಾಣ, 
ಪ್ರಯಾಣಿಕರ ಕಾಯುವ ಹಜಾರ, ಶೌಚಾಲಯ ವ್ಯವಸ್ಥೆಗಳು, 
ನಿರೀಕ್ಷಣಾ ಕೊಠಡಿಗಳು, 

* ಮೊದಲನೇ ಮಹಡಿ: ವಾಣಿಜ್ಯ ಮಳಿಗೆಗಳು, ಹಜಾರ ಹಾಗೂ 
ಶೌಚಾಲಯ ವ್ಯವಸ್ಥೆ. 

* ಎರಡನೇ ಮಹಡಿ: ವಾಣಿಜ್ಯ ಮಳಿಗೆಗಳು ಹಜಾರ ಹಾಗೂ 
ಶೌಚಾಲಯ ವ್ಯವಸ್ಥೆ. 

* ಮೂರನೇ ಮಹಡಿ: ವಾಣಿಜ್ಯ ಮಳಿಗೆಗಳು, ಹಜಾರ ಹಾಗೂ 
ಶೌಚಾಲಯ ವ್ಯವಸ್ಥೆ. 

ಥಿ 

ಇ | ಈ ಹೊಸ ಬಸ್‌ ನಿಲ್ದಾಣ ನಿರ್ಮಿಸಲು ಬಸ್‌ ನಿಲ್ದಾಣದ ಕಾಮಗಾರಿಯ ಒಟ್ಟು ಅಂದಾಜು ವೆಚ್ಚ 
ಯೋಜನಾ ವೆಚ್ಚವೆಷ್ಟು; (ಮಾಹಿತಿ | ರೂ.82,18,40,000.00 
ಒದಗಿಸುವುದು) 

ಈ |ಈ ಬಸ್‌ ನಿಲ್ದಾಣ ನಿರ್ಮಾಣ ಈ ಬಸ್‌ ನಿಲ್ದಾಣದ ನಿರ್ಮಾಣವನ್ನು ತುಮಕೂರು ಸ್ಮಾರ್ಟ್‌ 


ಮಾಡಲು ಸ್ಮಾರ್ಟ್‌ ಸಿಟಿ ಯೋಜನೆಯ 


ಅನುದಾನವನ್ನು 
ಬಳೆಸಿಕೊಳ್ಳಲಾಗುತ್ತಿದೆಯೇ; ಹಾಗಿದ್ದಲ್ಲಿ, 
ಸಂಪೂರ್ಣ ಯೋಜನಾ ವೆಚ್ಚವನ್ನು 


ಯಾವ ಯಾವ ಸಂಸ್ಥೆಗಳು ನೀಡುತ್ತಿವೆ? 
(ವಿವರ ನೀಡುವುದು) 


ಸಿಟಿ ಯೋಜನೆಯಡಿ ಕೈಗೊಳ್ಳಲಾಗಿದೆ. ಸದರಿ ಯೋಜನೆಗೆ 
ಅನುದಾನವನ್ನು ತುಮಕೂರು ಸ್ಮಾರ್ಟ್‌ ಸಿಟಿ ಲಿಮಿಟೆಡ್‌ ರವರು 
ನೀಡುತ್ತಿದ್ದಾರೆ. 


ಸಂಖ್ಯೆ ಟಿಡಿ 83 ಟಿಸಿಕ್ಕೂ 2020 


ಹೌ 


(ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


